ಕರ್ನಾಟಕ ರಾಜ್ಯಪತ್ರ 


- 


- 


- 


- - 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151. 


ಬೆಂಗಳೂರು, ಗುರುವಾರ, ಜೂನ್ ೯ , ೨೦೧೬ ( ಜೈಷ್ಠ ೧೯ , ಶಕ ವರ್ಷ ೧೯೩೮) 
Bengaluru , Thursday , June 9 , 2016 ( Jyeishta 19 , Shaka Varsha 1938) 


ಸಂಚಿಕೆ ೨೩ 
Issue 23 


ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
COMMERCE AND INDUSTRIES SECRETARIAT 


Sub : 


Approval to the project proposal of M /s GAIL Gas Ltd ., to establish a City Gas Distribution Network at 
Rajajinagar, Bengaluru Urban District & Nelamangala , Hosakote , Devanahalli , Bengaluru Rural District. 
1. Proceedings of the 25th Land Audit Committee (LAC) meeting held on 29 .01. 2016 . 
2 . Proceedings of the 43 d State High Level Clearance Committee (SHLCC ) meeting held on 01.02.2016 . 


Read : 


Preamble : 

Mis GAIL Gas Ltd., has proposed to establish a City Gas Distribution Network , with an investment of 7. 749.00 crores, 
generating employment to about 16 persons at Rajajinagar , Bengaluru Urban District & Nelamangala , Hosakote , Devanahalli, 
Bengaluru Rural District. 

The proposal of the company has been placed before the 25th LAC meeting held on 29 .01. 2016 . The decision of the LAC is as 
follows: 

The representatives of the company explained the project and land utilization details to the committee. 

The committee noted that, the company is Gol undertaking and after detailed discussion resolved to recommend to SHLCC to 
approve the project In -principally to facilitate the company for; 

Prepare the Gas Distribution Pipeline alignmentmap and submit to BBMP , BDA , BWSSB and KIADB for right of way to 

laying the pipeline. 
• Identify land parcels for the CNG Stations and apply for respective agencies for allotment. 

The proposal was examined and approved in the 43 State High Level Clearance Committee (SHLCC ) Meeting held on 
01.02.2016 . Government has examined the recommendations made by the State High Level Clearance Committee in all aspects . 

Hence the following order. 


GOVERNMENT ORDER NO . CI 59 SPI 2016 , BENGALURU , DATED : 01 .3 .2016 . 
Government is pleased to accord in -principle approval to the investment proposal of M /s GAIL Gas Ltd., to establish a City 
Gas Distribution Network , with an investmentof 7. 749.00 crores at Rajajinagar , Bengaluru Urban District & Nelamangala . Hoskote, 
Devanahalli, Bengaluru Rural District, generation employment to about 16 persons with the following infrastructure assistances, 
incentives and concessions: 
Land : 

9 acres of land – to establish CNG stations at Rajajinagar, Bengaluru Urban District & Nelamangala , 
Hosakote , Devanahalli, Bengaluru Rural District. 
The Company to identify land parcels for the CNG Station and to apply for respective agencies for allotment. 
Also to prepare gas distribution pipeline alignmentmap and submit to BBMP, BDA, BWSSB and KIADB for 
right up way to lay the pipeline. 


Water : 


( ೪೬೯ ) 


Ⓡ20 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


2010 


Power : 


150 of KVA of power from BESCOM . 


As per applicable Policy of the State . 


Incentive & 
Concesions : 


Sanction of the above infrastructure facilities , incentives and concessions is subject to the following terms and conditions : 
1. Environment: The company to obtain Consent for Establishment and Consent for Operation from KSPCB and environmental 

clearance from MoEF , Govt. of India or the Dept. of Forest , Ecology & Environment,Govt. ofKarnataka, if applicable . 
Employment: The Company shall comply with the provisions of Industrial Policy , 2014 - 19 of Govt. of Karnataka with respect 
to local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 
Director of Industries and Commerce for monitoring. 
Vendor Development: Wherever there is scope for vendor development for the project, the company shall prepare a vendor 
development plan , develop local vendors and procure the required inputs , components and sub - assemblies from these local 
vendor units . A copy of the vendor development plan shall be sent to the Commissioner for Industrial Development & Director 

of Industries and Commerce for monitoring . 
4 . Social Infrastructure Development: The Company is advised to take up social infrastructure development projects in the 

vicinity of the proposed location of the unit and comply with the stipulation of Company Act, 2013. A copy of such projects 

shall be sent to the Commissioner for Industrial Development & Director of Industries and Commerce for monitoring . 
5 . Others : 

a ) The Company shall adopt rainwater harvesting, waste water recycling and water conservation techniques. Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including 
Govt. of India and shall submit milestones/progress in the implementation of the project regularly , which will be 

monitored by the Department. 
c) The company shall provide at least one employment per family of land looser . 

This approval is valid for a period of two years from the date of issue of this Government Order. 
PR . 278 

By Order and in the name of the Governor of Karnataka, 
SC . 25 

S . UMADEVI, 
Desk Officer (Technical Cell), 
Commerce & Industries Department. 


Sub : 


COMMERCE AND INDUSTRIES SECRETARIAT 
Approval to the project proposal of M /s RKV Developers to establish a Logistics and Warehouse at 
Madivala and Thattanahalli Village , Anekal Taluk , Bengaluru Urban District. 


Read : 1) Proceedings of the 26th Land Audit Committee (LAC) meeting held on 30 .01.2016 . 

2 ) Proceedings of the 43rd State High Level Clearance Committee (SHLCC ) meeting held on 

01.02. 2016 . 
Preamble : 

M /s RKV Developers has proposed to establish a Logistics and Warehouse , with an investment of 3 501.00 crores , 
generating employment to about 835 persons at different Sy . Nos . of Madivala and Thattanahalli Village , Anekal Taluk , Bengaluru 
Urban District . 

The proposal of the company has been placed before the 26th LAC meeting held on 30 .01.2016 . The decision of the LAC is as 
follows: 

The representatives of the company explained the project and land requirement details to the Committee . 

The Committee noted the above and after detailed discussions resolved to recommend to SHLCC for approval of the project 
subject to permissibility of the above activity as per zoning regulation of Anekal Planning Authority and by excluding SC /ST, Grant and 
Government land. 

The proposal was examined and approved in the 43rd State High Level Clearance Committee ( SHLCC ) Meeting held on 
01.02.2016 . Government has examined the recommendations made by the State High Level Clearance Committee in all aspects . 
Hence the following order. 

GOVERNMENT ORDER No . CI 60 SPI 2016 , BENGALURU , DATED : 01.03. 2016 . 
Government is pleased to accord in -principle approval to the investment proposal of M /s RKV Developers to establish a 
Logistics and Warehouse , with an investment of *. 501 .00 crores at Madivala and Thattanahalli Village, Anekal Taluk , Bengaluru Urban 
District, generating employment to about 835 persons with the following infrastructure assistances, incentives and concessions : 


288 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


$ 20 


Land : 


To purchase 63 acres of land U /s 109 of KLR Act at Sy. Nos . 524 /4 , 524 /6 , 528 , 529 , 531, 530 , 
524 /5 , 524 /2 , 525 /3 , 526 / 3 , 525 / 1, 525/2 , 524 /3 , 526 /4 , 525 /4 , 525 /6 , 526 /6 , 527 , 523 /1 ,524 /1 , 
518 , 519, 525 /5 , 526 /5 , 517 /1 , 523 , 46 / 1 , 46 /3 , 46 /5 , 46 /6 , 46 /8 , 46 /10 , 46 /7 , 46 /9 of Madivala and 
Thattanahalli Village, Anekal Taluk, Bengaluru Urban District excluding SC /ST, Grant and Govt, 
lands and subject to permissibility of the above activity as per zoning regulation of Anekal Planning 
Authority . 
100 ,000 LPD ofwater from Ground Water & Rainwater Harvesting , subject to the restrictions on 
exploitation of ground water, prescribed under laws & rules . 
150 KVA of power from BESCOM 
As per applicable Policy of the State. 


Water : 


Power : 


Incentive & Concesions : 


Sanction of the above infrastructure facilities , incentives and concessions is subject to the following terms and conditions: 
1 . Environment: The company to obtain Consent for Establishment and Consent for Operation from KSPCB and environmental 

clearance from MoEF, Govt. of India or the Dept. of Forest, Ecology & Environment,Govt. of Karnataka, if applicable . 
Employment: The Company shall comply with the provisions of Industrial Policy 2014 -19 of Govt. of Karnataka with respect 
to local employment on the project. Prepare a plan for development of Human Resources required for the project, train local 
people . A copy of Human Resources Development plan shall be sent to the Commissioner for Industrial Development & 

Director of Industries and Commerce formonitoring. 
3. Vendor Development:Wherever there is scope for vendor development for the project, the company shall prepare a vendor 

development plan , develop local vendors and procure the required inputs , components and sub -assemblies from these local 
vendor units . A copy of the vendor development plan shall be sent to the Commissioner for Industrial Development & Director 
of Industries and Commerce formonitoring . 
Social Infrastructure Development: The Company is advised to take up social infrastructure development projects in the 
vicinity of the proposed location of the unit and comply with the stipulation of Company Act, 2013. A copy of such projects 

shall be sent to the Commissioner for Industrial Development & Director of Industries and Commerce formonitoring . 
5 . Others : 

a ) The Company shall adopt rainwater harvesting, waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. 
ofIndia and shall submit milestones/progress in the implementation of the project regularly, which will be monitored 

by the Department 
c) The company shall provide at least one employmentper family of land looser. 

This approval is valid for a period of two years from the date of issue of this Government Order. 
PR . 279 

By Order and in the name of the Governor ofKarnataka , 
SC . 25 

S . UMADEVI, 
Desk Officer ( Technical Cell), 
Commerce & Industries Department. 


COMMERCE AND INDUSTRIES SECRETARIAT 


Sub : 


Read : 


Approval to the project proposal of M /s Havells India Ltd., to establish a unit for manufacturing of Cable & Wire , 
MCB , LED , Electronics , Solar Lights at Hi-tech Defence & Aerospace Park, Devanahalli, Bengaluru Rural 
District 
1) Proceedings of the 25th Land Audit Committee (LAC )meeting held on 29 .01. 2016 . 
2) Proceedings of the 43rd SHLCC State High Level Clearance Committee (SHLCC ) meeting held on 

01.02 .2016 . 
3) Government Order No. Ci 58 SPI 2016 , dated : 01.03.2016 . 
4 ) Request from M /s Havells India Ltd ., dated : 07.03 .2016 . 
5 ) Proceedings of the 35th SHLCC Meeting held on 14 .05 . 2014 . 


Preamble : 


The project proposal of M /s Havells India Ltd ., to establish a unit for manufacturing of Cable & Wire , MCB , LED , Electronics, 
Solar Lights in 50 acres land at Hi-tech Defence & Aerospace Park , Devanahalli , Bengaluru Rural District with an investment of 
*. 1059.00 crores , generating employment to about 2576 persons was approved in the 43rd State High Level Clearance Committee 
meeting held on 01. 02. 2016 and Government Order read at (3) above has been issued . 


$ 29 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


Now , the company vide its letter dated : 07.03. 2016 read at (4) above has requested the following: 

To change the location of the project from Devanahalli to Vasanthanarasapura Industrial Area, Tumakuru , since 
Devanahalli falls in Zone -4 , where no incentives and concessions are available under Industrial Policy 2014 - 19 
and also the cost of the land is Significant,which makes the project unviable . 
To allot 62 .09 acres in Plot No . 685 and 686 or as a second option , 100 acres in area reserved for residential 
purpose . Allotment of land on bulk allotment basis at the rate of . 35 . 00 lakhs per acres . 
To sanction special incentives for the project under Industrial Policy 2014 -19 . 


In the 35th SHLCC held on 14.05.2014 , the Committee noted that some of the projects approved earlier , which require minor 
changes in the Government Orders needed to wait till the subsequent SHLCC or SLSWCC meeting took place and this would delay the 
implementation of the projects. After detailed discussion , the committee authorized Additional Chief Secretary to Government, 
Commerce and Industries Department to amend the Government Orders / Approval letters and to place such issues before the next 
SHLCC /SLSWCC for ratification . 

Hence the following order . 


GOVERNMENT ORDER NO. CI 58 SPI 2016 , BENGALURU , DATED : 31.03 .2016 . 
Government is pleased to accord approval for the following proposals of M /s Havells India Ltd . 

• Change the location of the project from Devanahalli to Vasanthanarasapura Industrial Area , Tumakuru . 

• KIADB to allot 62 .09 acres of land (Plot No. 685 & 686 ) at Vasanthanarasapura Industrial Area, Tumakuru . 

The other terms and conditions of the Govt. Order read above at (1) remain the same. 
PR . 280 

By Order and in the name of the Governor of Karnataka , 
SC . 25 

S. UMADEVI, 
Desk Officer (Technical Cell), 
Commerce & Industries Department. 


COMMERCE AND INDUSTRIES SECRETARIAT 
Sub : Extension of time to the earlier approved project proposal of M /s MRN Cane Power India Ltd ., at Kallapur 

and Khanapur Villages, S.K . Kuligeri Cross , Badami Taluk, Bagalkot District. 
Read : 1) Proceedings of the 25th State High Level Clearance Committee ( SHLCC )meeting held on 14.07.2011. 

2) GovernmentOrder No. CI 172 SPI 2011, dated: 18.08.2011. 
3 ) Proceedings of the 22nd Land Audit Committee (LAC ) meeting held on 28 .12.2015 . 
4 ) Proceedings of the 36th State High Level Clearance Committee ( SHLCC ) meeting held on 15. 10.2014 . 

5 ) Request from M /s MRN Cane Power India Ltd ., dated : 28 .08 . 2015 . 
Preamble : 

The Project proposal of M /s MRN Cane Power India Ltd ., to establish a unit for manufacture of " 5000 TCD Sugar Plant with 
30 MW Co - generation and 60 KLPD Ethanol Plant" at Kallapur and Khanapur Villages , S .K . Kuligeri Cross , Badami Taluk , Bagalkot 
District with an investment of *. 418 .87 crores was approved in 25th SHLCC meeting held on 14.07 .2011. Accordingly Government 
Order has been issued read at ( 2 ) above . 

The proposal of the company has been placed before the 22nd LAC meeting held on 28 . 12.2015 . The decision of the LAC is 
as follows: 

The Company informed that effective steps have been taken for implementation and requested for extension of time for 
2 years from now . 

The Committee noted that proposal of the company and informed Managing Director, Karnataka Udyog Mitra to send a 
proposal to Commerce & Industries Department for grant of 2 years of extension of time to implement the project. 

In the 36th SHLCC meeting held on 15 .10 .2014 , the Committee has given powers to Additional Chief Secretary to Govt., 
Commerce & Industries Dept., to amend the Government Order for grant of extension of time to implement the project for the first time 
with the approval of Hon ble Chairman , SHLCC /SLSWCC on file and to place such subjects before next SHLCC /SLSWCC meeting for 
ratification . 

Governmenthas examined the proposal in all aspects . 
Hence the following order. 

GOVERNMENT ORDER NO. CI 172 SPI 2011, BENGALURU , DATED : 22.03.2016 . 
Government is pleased to extend the validity period for approval accorded to M /S MRN Cane Power India Ltd ., to establish a 
unit for manufacture of “ 5000 TCD Sugar Plant with 30 MW Co- generation and 60 KLPD Ethanal Plant" at Kallapur and Khanapur 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೯ , ೨೦೧೬ 


Ⓡ22 


Villages , S.K . Kuligeri Cross, Badami Taluk, Bagalkot District, Vide Government Order No . CI 172 SPI 2011, dated : 18 .08 .2011 for 
further period of two years from the date of issue of this order . 

All other terms and conditions indicated in the Government Order No. CI 172 SPI 2011 , dated : 18 .08 . 2011 read at ( 1) above, 
remain unaltered . 
PR . 281 

By Order and in the name of the Governor of Karnataka, 
SC . 25 

S . UMADEVI, 
Desk Officer (Technical Cell), 
Commerce & Industries Department. 


Sub : 


COMMERCE AND INDUSTRIES SECRETARIAT 
Approval to the proposal of M /s Nirani Sugars Ltd ., to increase the Co - gen capacity from “67 MW to 122 
MW and Ethanol Plant from 120 KLPD to 150 KLPD ” at Mudhol, Bagalkot District. 
1) Proceedings of the 22nd Land Audit Committee (LAC )meeting held on 28 . 12 .2015 . 
2) Proceedings of the 89th State Level Single Window Clearance Committee ( SLSWCC ) meeting held 

on 22 .01. 2016 . 


Read : 


Preamble : 


M /s Nirani Sugars Ltd ., proposes to increase the Co -gen capacity from 67 MW to 122 MW and Ethanol Plant from 120 KLPD 
to 150 KLPD at Mudhol, Bagalkot District, with an investment of *. 272 .27 crores, generating employment to about 70 person . 


The proposal of the company has been placed before the 22nd LAC meeting held on 28 . 12.2015. The decision of the LAC is 
as follows : 


The representatives of the company appeared before the committee and explained the company s proposal to increase the 
co -gen capacity and Ethanol production capacity in their existing sugar factory. 


The committee noted that, the company s earlier application to increase the cane crushing capacity from 15000 TCD to 20000 
TCD and co -gen capacity from 67 MW to 101 MW was rejected in the 37th SHLCC meeting . 


The committee after detailed discussion , resolved to recommend to SHLCC to consider the present expansion plan of the 
company to increase co - gen capacity from 67 MW to 122 MW and Ethanol plant from 120 KLPD to 150 KLPD subject to no additional 
cane area allocation and approval of WRD for additionalwater requirement. 


The proposal was examined & approved in the 89th State Level Single Window Clearance Committee (SLSWCC) Meeting 
held on 22 .01. 2016 . Governmenthas examined the recommendations made by the State Level Single Window Clearance Committee in 
all aspects. 


Hence the following order . 


GOVERNMENT ORDER No . CI 70 SPI 2016 , BENGALURU , DATED : 04 .03.2016 . 
Government is pleased to accord in -principle approval to the investment proposal of M /s Nirani Sugars Ltd ., to increase the 
Co- gen capacity from 67 MW to 122 MW and Ethanol Plant from 120 KLPD to 150 KLPD at Mudhol, Bagalkot District, with an 
investment of * 272 .27 crores, generating employment to about 70 persons, subject to no additional cane area allocation and extend 
the following infrastructure assistances , incentives and concessions : 
Land : 

100 Acres of exisiting land at Mudhol, Bagalkot District . 
Water : 
Power : 

2300 KVA from HESCOM 
Incentive & Concesions : As per Karnataka Industrial Policy of the State . 


Sanction of the above infrastructure facilities , incentives and concessions is subject to the following terms and conditions : 
1 . Environment: The company to obtain Consent for Establishment and Consent for Operation from KSPCB and environmental 

clearance from MoEF, Govt. of India or the Dept. of Forest, Ecology & Environment,Govt. ofKarnataka, if applicable . 
Employment: The Company shall comply with the provisions of Industrial Policy of Govt. of Karnataka with respect to local 
employment on the project. Prepare a plan for development of Human Resources required for the project, train local people . 
A copy of Human Resources Development plan shall be sent to the Commissioner for Industrial Development & Director of 

Industries and Commerce for monitoring . 
3. Vendor Development: Wherever there is scope for vendor development for the project, the company shall prepare a vendor 

development plan , develop local vendors and procure the required inputs , components and sub - assemblies from these local 
vendor units . A copy of the vendor development plan shall be sent to the Commissioner for Industrial Development & Director 
of Industries and Commerce for monitoring . 


೪೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


b) 


4 , Social Infrastructure Development: The Company is advised to take up social infrastructure development projects in the 

vicinity of the proposed location of the unit and comply with the stipulation of Company Act, 2013 . A copy of such projects 

shall be sent to the Commissioner for Industrial Development & Director of Industries and Commerce formonitoring . 
5 . Others : 

a ) The Company shall adopt rainwater harvesting , waste water recycling and water conservation techniques. Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. 
of India and shall submitmilestones/progress in the implementation of the project regularly , which will be monitored 

by the Department. 
c) The company shall provide at least one employment per family of land looser . 

This approval is valid for a period of two years from the date of issue of this Government Order. 
PR, 282 

By Order and in the name of the Governor of Karnataka , 
SC. 25 

S . UMADEVI, 
Desk Officer,(Technical Cell), 
Commerce & Industries Department. 


ಸಹಕಾರ ಸಚಿವಾಲಯ 


ವಿಷಯ : 


2015 -16ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸ್ವಂತ ಗೋದಾಮುಗಳನ್ನು ಹೊಂದಲು 
7. 500.00 ಲಕ್ಷಗಳ ಯೋಜನೆ ಹಣ ಬಿಡುಗಡೆ ಆದೇಶ. 


ಬದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ :ಸಿಒ 143 ಸಿಎಲ್‌ಎಸ್ 2015 , ಬೆಂಗಳೂರು, ದಿನಾಂಕ: 20 - 10 - 2015. 

2 . ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್/ಸಿಆರ್‌ಡಿ/ಕೆಎಂಸಿ - 8 /27/ 2015 - 16, 

ದಿನಾಂಕ: 16 - 12 - 2015 . 


ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ( ಪ್ಯಾಕ್ ) ಸ್ವಂತ 
ಗೋದಾಮುಗಳನ್ನು ನಿರ್ಮಾಣ ಮಾಡಲು ಗೋದಾಮು ನಿರ್ಮಾಣ ವೆಚ್ಚದಲ್ಲಿ ಸರ್ಕಾರದ ಶೇ .10 ಹಾಗೂ ಸಹಕಾರ ಸಂಘಗಳಿಂದ ಶೇ .20 ರಷ್ಟು ಹೂಡಿಕೆ 
ಹಾಗೂ ಉಳಿದ ಶೇ .70 ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡಲು ಮತ್ತು ಪಿಪಿಪಿ ಮಾದರಿಯಲ್ಲಿ ಗೋದಾಮು ನಿರ್ಮಾಣಕ್ಕಾಗಿ ಖಾಸಗಿ ವ್ಯಕ್ತಿಗಳಿಂದ 
ಹೂಡಿಕೆಗೆ ಸ್ಪಂದನೆ ಬಾರದಿದ್ದಲ್ಲಿ ಗೋದಾಮು ನಿರ್ಮಾಣದ ಶೇ .70 ರಷ್ಟನ್ನು ತನ್ನ ಸ್ವಂತ ಬಂಡವಾಳದಿಂದ ಅಥವಾ ನಬಾರ್ಡ್/ ಬ್ಯಾಂಕುಗಳಿಂದ ಪಡೆದ 
ಸಾಲದ ಮೂಲದಿಂದ ಅಥವಾ ಇತರೆ ಮೂಲಗಳಿಂದ ಭರಿಸಿ, ನಿರ್ಮಿಸಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮುಂದೆ ಬಂದಲ್ಲಿ ಸರ್ಕಾರದ 
ವತಿಯಿಂದ ಗೋದಾಮು ನಿರ್ಮಾಣ ಅಂದಾಜು ವೆಚ್ಚದ ಶೇ .30 ಅಥವಾ .5.00 ಲಕ್ಷ ಇವುಗಳಲ್ಲಿ ಯಾವುದು ಕಡಿಮೆಯೋ ಆ ಮೊತ್ತವನ್ನು ಸರ್ಕಾರದ 
ಸಹಾಯಧನವಾಗಿ ಭರಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು 2015 - 16ನೇ ಸಾಲಿನ ಆಯವ್ಯಯ “ ಲೆಕ್ಕ ಶೀರ್ಷಿಕೆ 2425 - 00 - 001 -0 - 01 ” ರಡಿ 
ಒದಗಿಸಲಾಗಿರುವ ಕೆ.500 .00 ಲಕ್ಷಗಳ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯಡಿ ರಾಜ್ಯದ ಒಟ್ಟು 115 ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘಗಳು ಪ್ರಸ್ತಾವನೆ ಸಲ್ಲಿಸಿದ್ದು, ಈ ಸಂಘಗಳಿಗೆ ಸರ್ಕಾರದ ಶೇ .30 ರಷ್ಟು ಸಹಾಯಧನ ಅಂದರೆ .500.00 ಲಕ್ಷಗಳ ಅನುದಾನವನ್ನು 
ಬಿಡುಗಡೆ ಮಾಡಲು ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ :ಸಿಒ 143 ಸಿಎಲ್ ಎಸ್ 2015 , ಬೆಂಗಳೂರು, ದಿನಾಂಕ: 03- 02 -2016 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2015 -16ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ( ಪ್ಯಾಕ್ ) ಸ್ವಂತ 
ಗೋದಾಮುಗಳನ್ನು ಹೊಂದುವ ಯೋಜನೆ “ ಲೆಕ್ಕ ಶೀರ್ಷಿಕೆ 2425 -00 -001- 0 -01 ” ರಡಿ ಒದಗಿಸಲಾಗಿರುವ ರೂ .500.00 ಲಕ್ಷಗಳನ್ನು 
ಈ ಆದೇಶದ ಅನುಬಂಧದಲ್ಲಿ ತಿಳಿಸಿರುವ 115 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಅನುಬಂಧದ ಕಲಂ 5 ರಲ್ಲಿ ಸೂಚಿಸಿರುವ ಒಟ್ಟು 7.500.00 
ಲಕ್ಷಗಳ ಅನುದಾನ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಹಣ ಬಿಡುಗಡೆಯನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿನ ಷರತ್ತು ಮತ್ತು ಮಾನದಂಡಗಳಿಗೊಳಪಟ್ಟು ಮಾಡತಕ್ಕದ್ದು. 
ಈ ಯೋಜನೆಗೆ ಒದಗಿಸಲಾದ ಅನುದಾನಕ್ಕೆ ಮಿತಿಗೊಳಿಸಿ ವೆಚ್ಚ ಮಾಡತಕ್ಕದ್ದು. 

ಈ ಮೊತ್ತವನ್ನು ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರು ಸಹಕಾರ ಸಂಘಗಳ ನಿಬಂಧಕರ 
ಮೇಲು ಸಹಿಯೊಂದಿಗೆ ಮೊತ್ತವನ್ನು ಡ್ರಾ ಮಾಡಿ, ಸಹಕಾರ ಸಂಘಗಳ ನಿಬಂಧಕರು ಸಂಬಂಧಪಟ್ಟ ಜಿಲ್ಲಾ ಉಪ ನಿಬಂಧಕರುಗಳಿಗೆ ಹಣ ಬಿಡುಗಡೆ 
ಮಾಡುವುದು. ಈ ಹಣ ಬಳಕೆಯಾದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ಜಿಲ್ಲಾ ಉಪ ನಿಬಂಧಕರಿಂದ ಪಡೆದು ಸರ್ಕಾರಕ್ಕೆ ಸಲ್ಲಿಸುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


೪೭೫ 


ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ :ಆಇ 378 ವೆಚ್ಚ - 2/2015 , ದಿನಾಂಕ: 22 -01 -2016ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ.ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 

ಅನುಬಂಧ 
2015 - 16ನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸ್ವಂತ ಗೋದಾಮುಗಳನ್ನು ಹೊಂದಲು ರೂ .500.00 ಲಕ್ಷಗಳ ಯೋಜನೆಗೆ ಹಣ 

ಬಿಡುಗಡೆ. 


ಆದೇಶ ಸಂಖ್ಯೆ :ಸಿಒ 143 ಸಿಎಲ್‌ಎಸ್ 2015 , ದಿನಾಂಕ: 03 - 02 - 2016 . 


ಕ್ರಮ 
ಸಂಖ್ಯೆ 


ಜಿಲ್ಲೆಯ ಹೆಸರು 


ಸಹಕಾರ ಸಂಘಗಳ ಹೆಸರು 


ಸಂಘಗಳು 
ನೀಡಿರುವ 
ಅಂದಾಜು 
ಪಟ್ಟಿಯಲ್ಲಿರುವ 

ಮೊತ್ತ 
(ಕೆ.ಲಕ್ಷಗಳಲ್ಲಿ) | 


ಸರ್ಕಾರದಿಂದ 
ಸಹಾಯಧನ 
ಶೇ .30 % ಅಥವಾ 
ಗರಿಷ್ಟ 25.00 
ಲಕ್ಷಗಳು ಮಾತ್ರ 

ಮೊತ್ತ 
(ಕೆ. ಲಕ್ಷಗಳಲ್ಲಿ) 


| ಗೋದಾಮು 

ಗಳ 
ಅಂದಾಜು 
ಸಾಮರ್ಥ್ಯ 
( ಎಂಟಿ) 


5 . 


| ಗದಗ 


12 . 00 


3 .60 


100 


2 


. 


| ಗದಗ. 


9 .00 


3 .00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಮಲ್ಲಾಪೂರ ತಾ : ರೋಣ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಹಿರೇಮಣ್ಣೂರ, ರೋಣ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., 
ಕೋಟುಮಚಗಿ ನಂ2 ತಾ :; 


3 


. 


ಗದಗ 


17.04 


5 .00 


150 


ಗದಗ 


17 .54 


5 .00 


150 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕೋಟುಮಚಗಿ ನಂ - 1 ತಾ :; 


ಗದಗ. 


5 . 00 


100 


ದಕ್ಷಿಣ ಕನ್ನಡ 


5 .00 


900 


ದಕ್ಷಿಣ ಕನ್ನಡ 


2 .20 


250 


Q 


ದಕ್ಷಿಣ ಕನ್ನಡ 


5 .00 


800 


ರಾಯಚೂರು 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಅಡರಕಟ್ಟೆ, 19 . 00 
ಶಿರಹಟ್ಟಿ ತಾ :; 
ಪಿಲಾತಬೆಟ್ಟು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ ., 47.00 
ಪೂಂಜಾಲಕಟ್ಟೆ, ಬಂಟ್ವಾಳ ತಾ : 
ಕಜೆಕಾರು ಸಹಕಾರಿ ವ್ಯವಸಾಯಿಕ ಸಂಘ ನಿ., 

22 . 00 
ಪಾಂಡವರಕಲ್ಲು, ಬಂಟ್ವಾಳ, ತಾ : 
ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., | 127.50 
ಆಲಂಕಾರು, ಪುತ್ತೂರು ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

15 . 00 
ಎಲ್.ಕೆ. ದೊಡ್ಡಿ, ತಾ : 
ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿ., ಗುಂಜಳ್ಳಿ ತಾ : 28 . 00 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಗುಡದೂರ, 33 .96 
ಸಿಂಧನೂರು ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

19 . 81 
ಗೋನವಾರ, ಸಿಂಧನೂರು ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಜಾಲಹಳ್ಳಿ, 11 . 95 
ದೇವದುರ್ಗ ತಾ : 


4 . 05 


100 


10 


ರಾಯಚೂರು 


5 . 00 


250 


ರಾಯಚೂರು 


5 . 00 


800 


12 


ರಾಯಚೂರು 


5 . 00 


400 


13 


| 


ರಾಯಚೂರು 


3 .59 


100 


ರಾಯಚೂರು 


21. 00 


5 .00 


150 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಅರಕೇರಾ, 
ದೇವದುರ್ಗ ತಾ : 


೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


15 


25 .35 


5 . 00 


200 


| ಬಾಗಲಕೋಟೆ | ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ನೀರಲಕೇರಿ 

ತಾ : 


16 


ಬಾಗಲಕೋಟೆ 


25 .35 


5 .00 


200 


ಬಾಗಲಕೋಟೆ 


25 .00 


5 .00 


300 


18 


ಬಾಗಲಕೋಟೆ 


25. 00 


5.00 


300 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕೂಡಲಸಂಗಮ ಹುನಗುಂದ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಮೆಳ್ಳಿಗೇರಿ, 
ಮುಧೋಳ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಜುನ್ನೂರ, 
ಮುಧೋಳ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಹುನಗುಂದ, ಹುನಗುಂದ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಹಲಕುರ್ಕಿ , 
ಬದಾಮಿ ತಾ : 


19 


| 


ಬಾಗಲಕೋಟೆ 


21. 43 


5 . 00 


350 


20 


| 


ಬಾಗಲಕೋಟೆ 


21.65 


5 .00 


300 


5 . 00 


200 


22 . 


5 . 00 


600 


5 .00 


200 


3 .30 


100 


5 .00 


250 


5 . 00 


250 


27 


| 


5 . 00 


250 


5 . 00 


250 


21 ಬಾಗಲಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

20.55 
ಗೋಲಬಾಂವಿ , ಜಮಖಂಡಿ ತಾ : 
ವಿಜಯಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹೊರ್ತಿ, 50. 01 

ಇಂಡಿ ತಾ : 
23 | ವಿಜಯಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

20 .50 
ಭೈರವಾಡಗಿ, ಬಾಗೇವಾಡಿ ತಾ : 
24 ವಿಜಯಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಮಸೂತಿ, 11 .00 

ಬ . ಬಾಗೇವಾಡ ತಾ : 
25 | ಬೀದರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

16 .10 
ಕೋನಮೆಳಕುಂದಾ ಭಾಲ್ಕಿ ತಾ : 
26 | ಬೀದರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

1610 
ಮಾಳೆಗಾಂವ, ಬೀದರ ತಾ : 
ಬೀದರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

1610 
ಚಂದನಹಳ್ಳಿ, ಹುಮನಾಬಾದ ತಾ : 
28 | ಬೀದರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

16 .10 
ನಾಗಮಾರಪಳ್ಳಿ , ಔರಾದ ತಾ : 
| ಉತ್ತರ ಕನ್ನಡ | ಶ್ರೀ ಸೋಮೇಶ್ವರ ಸೇವಾ ಸಹಕಾರಿ ಸಂಘ ನಿ., 

9 . 70 
ಕಾವಲವಾದ, ಹಳಿಯಾಳ ತಾ : 
30 | ಉತ್ತರ ಕನ್ನಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಗುಂಡೋಳ್ಳಿ| 7. 73 
31 | ಉತ್ತರ ಕನ್ನಡ ಶ್ರೀ ಸತ್ಯಪುರುಷ ಸೇವಾ ಸಹಕಾರಿ ಸಂಘ ನಿ., ಖುರ್ದ 8 . 96 

| ಕಂಚನಳ್ಳಿ , ಹಳಿಯಾಳ ತಾ : 
32 | ಉತ್ತರ ಕನ್ನಡ | ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿ., 24 . 75 

ಕಾಯ್ಕಿಣಿ, ಭಟ್ಕಳ ತಾ : 
33 | ಉತ್ತರ ಕನ್ನಡ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿ., ಮಳಗಿ, 

15 .37 
ಮುಂಡಗೋಡ ತಾ : 
34 | ಉತ್ತರ ಕನ್ನಡ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿ., 

9 . 91 
ಮಿರ್ಜಾನ, ಕುಮಟಾ ತಾ : 
35 | ಉತ್ತರ ಕನ್ನಡ | ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿ., ಭಾವಿಕೇರಿ, 8 . 70 

ಅಂಕೋಲಾ ತಾ : 
36 | ಉತ್ತರ ಕನ್ನಡ | ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿ., 

9 . 39 
ದಿವಗಿ, ಕುಮಟಾ ತಾ : 


29 


| 


3 . 23 


200 


2 .57 


100 


2 .98 


150 


5 . 00 


100 


4 . 61 


150 


2 .97 


100 


2 . 61 


100 


2 . 81 


100 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


೪೭೭ 


4 


29. 89 


5. 00 


350 


9 . 91 


2 . 97 


100 


10.69 


3 .00 


100 


25 . 24 


5 . 00 


400 


37 | ಉತ್ತರ ಕನ್ನಡ | ರಾಮನಗುಳಿ ಗ್ರೂಪ್ ಸೇವಾ ಸಹಕಾರ ಸಂಘ ನಿ., 

ರಾಮನಗುಳಿ, ಅಂಕೋಲಾ 
38 | ಉತ್ತರ ಕನ್ನಡ ಉಪ್ಪಿನಪಟ್ಟಣ ಗ್ರಾಮೀಣ ಸೇವಾ ಸಹಕಾರಿ ಬ್ಯಾಂಕ್ ನಿ., 

ಕತಗಾಲ, ಕುಮಟಾ ತಾ : 
39 | ಉತ್ತರ ಕನ್ನಡ | ಕಾನಗೋಡಗ್ರೂಪ್ ವಿವಿದೋದ್ದೇಶಗಳ ಸಹಕಾರ ಸಂಘ 

ನಿ ., ಯಡಳ್ಳಿ , ಶಿರಸಿ 
ಉತ್ತರ ಕನ್ನಡ ಮುಂಡಗನಮನೆ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರ 

ಸಂಘ ನಿ., ಮುಂಡಗನಮನೆ, ಶಿರಸಿ ತಾ : 
41 | ಉತ್ತರ ಕನ್ನಡ ತಟ್ಟಿಸರ ಗ್ರೂಪ್ ಸೇವಾ ಸಹಕಾರಿ ಸಂಘ ನಿ., 

ಮೇಲಿನಓಣಿಕೇರಿ, ಶಿರಸಿ 
ಉತ್ತರ ಕನ್ನಡ ಮೆಣಸಿ ಸೀಮೆಯ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರ | 

ಸಂಘ ನಿ., ವಾನಳ್ಳಿ , ಶಿರಸಿ ತಾ : 
43 | ಮೈಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಗಳಿಗೆಕೆರೆ, 

ಕೆ. ಆರ್. ನಗರ ತಾ : 


27. 25 


5 . 00 


500 


10 .64 


3 .54 


100 


73 .00 


5 . 00 


100 


44 


ಉಡುಪಿ 


ಕೋಟ ಸಹಕಾರಿ ವ್ಯವಸಾಯಕ ಸಂಘ, ಕೋಟ, 


18.46 


5 .00 | 


200 | 


45 


ಉಡುಪಿ 


57.00 


5 .00 


250 


ಹಿರ್ಗಾನ ವ್ಯವಸಾಯ ಸೇವಾ ಸಹಕಾರ ಸಂಘ, ಕಾರ್ಕಳ 
ತಾ : 


46 


| 


ಹಾವೇರಿ 


46 .79 


5 . 00 


200 


ಹುಲಿಗೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., | 
ಶಿಗ್ಗಾಂವ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹಂಸಭಾವಿ, | 
ಹಿರೇಕೆರೂರ ತಾ : 


47 


| 


ಹಾವೇರಿ 


20. 00 


5 .00 


350 


48 


ಚಿಕ್ಕಮಗಳೂರು 


20.00 


5 . 00 


100 


49 | ಚಿಕ್ಕಮಗಳೂರು 


23 . 00 


5 . 00 


450 


| ಕೊಪ್ಪಳ 


20. 00 


5 .00 


450 


51 | ಕೊಪ್ಪಳ 


30 . 00 


5 . 00 


700 | 


52 | ಕೊಪ್ಪಳ 


18 .00 


5. 00 


350 


53 


| ಕೊಪ್ಪಳ 


20. 00 


5 . 00 


150 


ನಿಡುವಾಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಗಬ್ಗಲ್ , ಮೂಡಿಗೆರೆ ತಾ : 
ಬಿ. ಹೊಸಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಫಲ್ಗುಣಿ, ಮೂಡಿಗೆರೆ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬಳಗೇರಾ, | 
ಯಲಬುರ್ಗಾ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ತೊಂಡಿಹಾಳ, ಯಲಬುರ್ಗಾ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬೆನ್ನೂರು, 
ಗಂಗಾವತಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹೊಸಹಳ್ಳಿ, 
ಕೊಪ್ಪಳ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬರಗಿ , 
ಗುಂಡ್ಲುಪೇಟೆ ತಾ : 
ಟೌನ್ ಗುಂಡ್ಲುಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘ ನಿ., ಗುಂಡ್ಲುಪೇಟೆ ತಾ : 
ದಾಂಡೇಲಿಂಗ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 
ನಿ ., ಒಡೆಯರಪಾಳ್ಯ ಕೊಳ್ಳೇಗಾಲ 
ಹುತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕೊಳ್ಳೇಗಾಲ ತಾ : 
ರುದುಗುಪ್ಪೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕಂಡಂಗಾಲ, ವಿರಾಜಪೇಟೆ ತಾ : 


54 


13 . 75 


412 


200 


ಚಾಮರಾಜ 
ನಗರ 


20.00 


5 . 00 


100 


ಚಾಮರಾಜ 
ನಗರ 


16 .00 


4 .80 


100 


ಚಾಮರಾಜ 
ನಗರ 


16 . 00 


4 .80 


100 


ಚಾಮರಾಜ 
ನಗರ 


58 


ಕೊಡಗು 


40. 00 


5 . 00 


300 


೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


1 


. | 2 | 
| ಕೊಡಗು 


59 


22 .26 


5.00 


200 


60 


ಕೊಡಗು 


17.20 


5 .00 


200 


61 


| ಕೊಡಗು 


18 .50 


5 .00 


100 


ಕೊಡಗು 


28. 00 


5 . 00 


300 


ಕೊಡಗು 


24 .00 


5 . 00 


300 | 


29.75 . 


5 . 00 


150 


ಕೊಡಗು 
ಕೊಡಗು 


65 


ಗರ್ವಾಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಸೋಮವಾರಪೇಟೆ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಸೋಮವಾರಪೇಟೆ, 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., 
ಮಕ್ಕಂದೂರು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ನಾಪೋಕ್ಲು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹಂಡ್ಲಿ | 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬೆಟೋಳಿ | 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಮಾಯಮುಡಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಯರಗುಪ್ಪಿ , 
ಕುಂದಗೋಳ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಅಳ್ಳಾವರ, 
ಧಾರವಾಡ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕೊರ್ಲಗುಂದಿ , ಬಳ್ಳಾರಿ ತಾ : 
ರೈತರ ಸೇವಾ ಸಹಕಾರ ಸಂಘ ನಿ ., ಕುಡತಿನಿ, ಬಳ್ಳಾರಿ 
ತಾ : 


31.50 


5 .00 


400 


66 | 


ಧಾರವಾಡ 


19 .29 


5 .00 


500 


67 


| 


ಧಾರವಾಡ 


24.40 


5 . 00 


600 


ಬಳ್ಳಾರಿ 


15 . 40 


5 .00 


150 


69 


ಬಳ್ಳಾರಿ 


38. 00 


5 .00 


150 


70 | ಬೆಳಗಾವಿ 


25.50 


5 .00 


150 


ಬೆಳಗಾವಿ 


23 . 94 


5 . 00 


150 


ಬೆಳಗಾವಿ 


24. 24 


5 .00 


300 


73 


ಬೆಳಗಾವಿ 


8 .14 


2 .44 


250 


74 


| 


ಬೆಳಗಾವಿ 


17. 21 


5 . 00 


300 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕುಡಚಿ, 
ರಾಯಬಾಗ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಯಮಕನಮರಡಿ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಮುತನಾಳ, 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಇಂಚಲ , 
ಸವದತ್ತಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಹುಣಶ್ಯಾಳ ( ಪಿ.ವಾಯ್), ಗೋಕಾಕ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಮಲ್ಲಾಪೂರ ಪಿ. ಜಿ. ( ಘಟಪ್ರಭಾ), ಗೋಕಾಕ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಉಗರಗೋಳ, ಸವದತ್ತಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಅಂಕೆಲೆ , 
ಹುಕ್ಕೇರಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕುರಣಿವಾಡ, ಹುಕ್ಕೇರಿ ತಾ : 


75 


| ಬೆಳಗಾವಿ 


9 . 99 


2 . 99 


100 


76 | ಬೆಳಗಾವಿ 


15 . 35 


4 . 60 


150 


77 


| 


ಬೆಳಗಾವಿ 


12 . 08 


3 . 62 


150 


78 | ಬೆಳಗಾವಿ 


15 .00 


4 .50 


150 


79 | ಬೆಳಗಾವಿ 


18 .28 


5 .00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಮದವಾಲ, 
ಗೋಕಾಕ ತಾ : 


80 | ಚಿತ್ರದುರ್ಗ 


15 . 00 


4.50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ನಾಯಕನಹಟ್ಟಿ , ಚಳ್ಳಕೆರೆ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಳಕು 
ಚಳ್ಳಕೆರೆ ತಾ : 


81 | ಚಿತ್ರದುರ್ಗ 


15 . 00 


4 .50 


350 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


೪೭೯ 


82 


ಚಿತ್ರದುರ್ಗ 


15 .00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ನೆಲಗೇತಲಹಟ್ಟಿ, ಚಳ್ಳಕೆರೆ ತಾ : 


ಚಿತ್ರದುರ್ಗ 


15 . 00 


4.50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಜವಗೊಂಡನಹಳ್ಳಿ, ಹಿರಿಯೂರು ತಾ : 


84 


| 


ಚಿತ್ರದುರ್ಗ 


15 . 00 


4 . 50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಾಳ್ಯ, 
ಹೊಳಲ್ಕೆರೆ ತಾ : 


85 


ಚಿತ್ರದುರ್ಗ 


15 . 00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ದೇವರಹಳ್ಳಿ, 
ಚಳ್ಳಕೆರೆ ತಾ : 
ರಾಣಿಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 

ಸರಕಾರ ಸಂಘ ನಿ ., | 
ಮೀರಾಸಾಬಿಹಳ್ಳಿ, ಚಳ್ಳಕೆರೆ ತಾ : 


86 


ಚಿತ್ರದುರ್ಗ 


15 . 00 


4 .50 


350 


ಚಿತ್ರದುರ್ಗ 


15.00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಮೈಲನಹಳ್ಳಿ, ಚಳ್ಳಕೆರೆ ತಾ : 


88 


ಚಿತ್ರದುರ್ಗ 


15 . 00 


4 . 50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ನೇರಲಗುಂಟೆ, ಚಳ್ಳಕೆರೆ ತಾ : 


89 


ಚಿತ್ರದುರ್ಗ 


15 . 00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬಿ . ಜಿ.ಕೆರೆ, 
ಮೊಳಕಾಲೂರು ತಾ : 


90 


| 


ಚಿತ್ರದುರ್ಗ 


15 . 00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಆರನಕಟ್ಟೆ, 
ಹಿರಿಯೂರು ತಾ : 


91 


ಚಿತ್ರದುರ್ಗ 


15. 00 


4 .50 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ.,ಹರಿಯಬ್ಬೆ, 
ಹಿರಿಯೂರು ತಾ : 


92 


| ಚಿತ್ರದುರ್ಗ 


| 


. 


9 . 75 


2 . 93 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಯಳನಾಡು, ಹಿರಿಯೂರು ತಾ : 


93 | ಚಿತ್ರದುರ್ಗ 


9 .75 


2 . 93 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಜೆ.ಎನ್. 
ಕೋಟೆ, ಚಿತ್ರದುರ್ಗ ತಾ : 


94 


ಚಿತ್ರದುರ್ಗ 


15 . 00 


4 .50 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕಾರೇಹಳ್ಳಿ, 
ಹೊಸದುರ್ಗ ತಾ : 


95 


| 


ಚಿತ್ರದುರ್ಗ 


9 . 75 


2 . 93 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಹೊಸದುರ್ಗ ರೋಡ್, ಹೊಸದುರ್ಗ ತಾ : 


( ಚಿತ್ರದುರ್ಗ 


9 . 75 


2 . 93 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ದಿಂಡಾವರ, 
ಹಿರಿಯೂರು ತಾ : 


97 | ಚಿತ್ರದುರ್ಗ 


9.75 


2 . 93 


400 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಬಹದ್ದೂರ್ 
ಘಟ್ಟ ತಾ : 


98 


| 


ಚಿತ್ರದುರ್ಗ 


6 . 35 


1. 90 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಅರಸನಘಟ್ಟ, ಹೊಳಲ್ಕೆರ ತಾ : 


99 


ಚಿತ್ರದುರ್ಗ 


| 


8.51 


8 . 51 


2 . 25 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ದೇವಿರೆಡ್ಡಿಹಳ್ಳಿ, ಚಳ್ಳಕೆರೆ ತಾ : 


100 ) ಚಿತ್ರದುರ್ಗ 


8.51 


2 . 25 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ನಗರಂಗೆರೆ, 
ಚಳ್ಳಕೆರೆ ತಾ : 


೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


| 1 | 


2 


101 | ಚಿತ್ರದುರ್ಗ 


| 


8.51 


2 . 25 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಹೂವಿನಹೊಳೆ, ಹಿರಿಯೂರು ತಾ : 


102 


| 


ದಾವಣಗೆರೆ 


18. 25 


5 . 00 


400 


103 | ದಾವಣಗೆರೆ 


15 .30 


5 .00 


200 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಸವಳಂಗ, 
ಹೊನ್ನಾಳಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಚಟ್ನಹಳ್ಳಿ, 
ಹೊನ್ನಾಳಿ ತಾ : 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಗೋವಿನಕೋವಿ, ಹೊನ್ನಾಳಿ ತಾ : 


104 


| ದಾವಣಗೆರೆ 


27. 80 


5 . 00 


600 


105 | ದಾವಣಗೆರೆ 


12 .80 


5 . 00 


300 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹಾಲೇಕಲ್ಲು, 
ಜಗಳೂರು ತಾ : 


106 | ದಾವಣಗೆರೆ 


20 .00 


5 . 00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಗೊಪ್ಪನಳ್ಳಿ, 
ಚನ್ನಗಿರಿ ತಾ : 
| ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ 
ಸಂಘ ನಿ., ಸೂಲಿಬೆಲೆ, ಹೊಸಕೋಟೆ ತಾ : 


107 


22 . 33 


5 . 00 


150 


ಬೆಂಗಳೂರು 
ಗ್ರಾಮಾಂತರ 
ಜಿಲ್ಲೆ 


108 | 


15 . 75 


5 . 00 


150 


ಬೆಂಗಳೂರು 
ಗ್ರಾಮಾಂತರ 


ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ 
ಸಂಘ ನಿ ., ನೆಲವಾಗಿಲ , ಹೊಸಕೋಟೆ ತಾ : 


109 


20.00 


5 . 00 


200 


ಬೆಂಗಳೂರು 
ಗ್ರಾಮಾಂತರ 


ಮರಳಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., 
| ನೆಲಮಂಗಲ ತಾ : 


110 


| 


ಶಿವಮೊಗ್ಗ 


17 . 00 


5 . 00 


350 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತಳ್ಳಿಕಟ್ಟೆ, 
ಭದ್ರಾವತಿ ತಾ : 


111 | ಶಿವಮೊಗ. 


10 .00 


3 . 00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಕೊರಟೀಕೆರೆ, ಶಿಕಾರಿಪುರ ತಾ : 


112 | ಶಿವಮೊಗ್ಗ 


10 . 00 


3 .00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಅಂಬಾರಗೊಪ್ಪ, ಶಿಕಾರಿಪುರ ತಾ : 


113 | ಶಿವಮೊಗ್ಗ 


10 .00 


3 .00 


100 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಯಳಗೆರೆ , 
ಶಿಕಾರಿಪುರ ತಾ : 


114 | ಶಿವಮೊಗ್ಗ 


11 .30 


3 .30 


100 


ಅರೆಹದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
ಸಸರವಳ್ಳಿ, ಸಾಗರ ತಾ : 


115 | ಶಿವಮೊಗ್ಗ 


10 .00 


3 .00 


150 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಮತ್ತೂರು, 
ಶಿವಮೊಗ್ಗ ತಾ : 


ಒಟ್ಟು ಮೊತ್ತ ಲಕ್ಷಗಳು 


500 .00 


PR -182 


SC - 50 


ಕೆ.ರಾಧಾಕೃಷ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


೪೮೧ 


ಕಂದಾಯ ಸಚಿವಾಲಯ 
ವಿಷಯ : ಶ್ರವಣಬೆಳಗೊಳದಲ್ಲಿ 2018ನೇ ಸಾಲಿನಲ್ಲಿ ಜರುಗಲಿರುವ ಮಹಾಮಸ್ತಕಾಭಿಷೇಕ ಮಹೋತ್ಸವಕ್ಕೆ ರಾಜ್ಯ ಮಟ್ಟದ 

ಸಮಿತಿ ರಚಿಸುವ ಕುರಿತು. 
ಓದಲಾಗಿದೆ : (1) ಜಗದ್ಗುರು ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಅಧ್ಯಕ್ಷರು, ಶ್ರವಣಬೆಳಗೊಳ ದಿಗಂಬರ 

ಜೈನ ಮಠದ ಸಂಸ್ಥೆಗಳ ಆಡಳಿತ ಮಂಡಳಿ ಟ್ರಸ್ಟ್ ( ರಿ) ಶ್ರೀಕ್ಷೇತ್ರ ಶ್ರವಣಬೆಳಗೊಳ ಇವರ ಪತ್ರ 

ದಿನಾಂಕ: 18 - 06 - 2015 . 
( 2) ಜಿಲ್ಲಾಧಿಕಾರಿ, ಹಾಸನ ಇವರ ಪತ್ರ ಸಂಖ್ಯೆ : ಡಿವಿಎಸ್ /ಸಿಆರ್/ 12 /2015 - 16 , 

ದಿನಾಂಕ: 19 - 11 - 2015. 
ಪ್ರಸ್ತಾವನೆ : 
" ಮೇಲೆ ಓದಲಾದ (1) ರ ಪತ್ರದಲ್ಲಿ ಜಗದ್ಗುರು ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಧ್ಯಕ್ಷರು, ಶ್ರವಣಬೆಳಗೊಳ ದಿಗಂಬರ ಜೈನ ಮಠದ 
ಸಂಸ್ಥೆಗಳ ಆಡಳಿತ ಮಂಡಳಿ ಟ್ರಸ್ಟ್ (ರಿ) ಶ್ರೀಕ್ಷೇತ್ರ ಶ್ರವಣಬೆಳಗೊಳ ಇವರು ಶ್ರೀಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜಗತ್ಪಸಿದ್ದ ಗೊಮಟೇಶ್ವರ ಭಗವಾನ್ 
ಶ್ರೀ ಬಾಹುಬಲಿ ಸ್ವಾಮಿಗೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತಿರುತ್ತದೆ. ಇದು ಪವಿತ್ರ ಯಾತ್ರಾ ಸ್ಥಳ ಹಾಗೂ ವಿಶ್ವ 
ಪ್ರಸಿದ್ದವಾಗಿದ್ದ. ಐತಿಹಾಸಿಕ ಮಹತ್ವವುಳ್ಳದ್ದಾಗಿರುತ್ತದೆ. ಶ್ರೀಕ್ಷೇತ್ರದಲ್ಲಿ 2018ರಲ್ಲಿ ಜರುಗಲಿರುವ ಮಹಾಮಸ್ತಕಾಭಿಷೇಕ ಮಹೋತ್ಸವಕ್ಕೆ ಚಾಲನೆ ನೀಡಬೇಕಾಗಿದ್ದು, 
ಈ ಮಹೋತ್ಸವದಲ್ಲಿ ದೇಶದ ನಾನಾ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಲಕ್ಷಾಂತರ ಜನರು, ಪ್ರವಾಸಿಗರು ಪಾಲ್ಗೊಳ್ಳುವುದರಿಂದ ವಸತಿ, ನೀರು, 
ಚರಂಡಿ ವ್ಯವಸ್ಥೆ , ಸಾರಿಗೆ ಸಂಪರ್ಕ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಏರ್ಪಾಡು ಮಾಡುವ ಬಗ್ಗೆ ಸೂಕ್ತ ಯೋಜನೆ ರೂಪಿಸುವುದು 
ಅತ್ಯಗತ್ಯವಾಗಿರುತ್ತದೆ . ಆದ್ದರಿಂದ ಈ ಪೂರ್ವಭಾವಿ ಸಿದ್ಧತೆಗಳ ಉದ್ದೇಶಕ್ಕಾಗಿ ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸುವುದು ಅತ್ಯಾವಶ್ಯಕವಾಗಿರುತ್ತದೆ. 
ಆದ್ದರಿಂದ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸಬೇಕೆಂದು ಕೋರಿರುತ್ತಾರೆ. 

ಮೇಲೆ ಓದಲಾದ (2) ರಲ್ಲಿ ಜಿಲ್ಲಾಧಿಕಾರಿ , ಹಾಸನ ಜಿಲ್ಲೆ ಇವರು ಶ್ರೀಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 2018ರಲ್ಲಿ ಜರುಗಲಿರುವ ಮಹಾಮಸ್ತಕಾಭಿಷೇಕ 
ಮಹೋತ್ಸವ ಪ್ರಯುಕ್ತ ರಾಜ್ಯಮಟ್ಟದ ಸಮಿತಿ ರಚಿಸುವ ಕುರಿತು ಅಧಿಕಾರಿಗಳ/ ಅಧಿಕಾರೇತರ ಸದಸ್ಯರುಗಳ ಪಟ್ಟಿ ಮತ್ತು ಕ್ಷೇತ್ರದ ಮತ್ತು ಸಮಾಜ ಪ್ರತಿನಿಧಿಗಳ 
ಪಟ್ಟಿಯನ್ನು ತಯಾರಿಸಿ , ರಾಜ್ಯ ಮಟ್ಟದ ಸಮಿತಿಯನ್ನು ರಚಿಸುವಂತೆ ಸರ್ಕಾರಕ್ಕೆ ಪ್ರತಿನಿಧಿಗಳ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 109 ಮುಸೇವಿ 2015, ಬೆಂಗಳೂರು, ದಿನಾಂಕ: 29 - 01 - 2016 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರವಣಬೆಳಗೊಳದಲ್ಲಿ ಹಾಲಿ ಇರುವ ವ್ಯವಸ್ಥೆಯನ್ನು ಪರಿಶೀಲಿಸಿ ಅತ್ಯಗತ್ಯವಾಗಿ 
ಒದಗಿಸಬೇಕಾದ ಮೂಲಭೂತ ಸೌಕರ್ಯಗಳು ಇದಕ್ಕೆ ತಗಲುವ ಖರ್ಚು ವೆಚ್ಚಗಳಿಗೆ ಬೇಕಾದ ಸಂಪನ್ಮೂಲಗಳ ಬಗ್ಗೆ ಯೋಜಿತ ರೀತಿಯಲ್ಲಿ ವಿವಿಧ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಕುರಿತು ಪರಿಶೀಲಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಒಂದು ರಾಜ್ಯ ಮಟ್ಟದ 
ಸಮಿತಿಯನ್ನು ಈ ಮೂಲಕ ರಚಿಸಿ ಆದೇಶಿಸಿದೆ. 
ಶ್ರವಣಬೆಳಗೊಳ 2018ನೇ ಸಾಲಿನಲ್ಲಿ ಜರುಗಲಿರುವ ಮಹಾಮಸ್ತಕಾಭಿಷೇಕದ ಮಹೋತ್ಸವಕ್ಕೆ ರಾಜ್ಯ ಮಟ್ಟದ ಸಮಿತಿ 

ರಾಜ್ಯ ಸರ್ಕಾರದ ಪ್ರತಿನಿಧಿಗಳು 


ಮಾನ್ಯ ಮುಖ್ಯ ಮಂತ್ರಿಗಳು 


ಮಹಾ 
ಸಂರಕ್ಷಕರು 


ಮಾನ್ಯ ಹೆಚ್ . ಡಿ. ದೇವೇಗೌಡರು , ಮಾಜಿ ಪ್ರಧಾನ ಮಂತ್ರಿಗಳು ಹಾಗೂ ಹಾಸನ ( ಗೌರವ 
ಜಿಲ್ಲಾ ಸಂಸದರು 

ಸಂರಕ್ಷಕರು 


3. 


| 


ಮಾನ್ಯ ಗೃಹ ಸಚಿವರು 


ಸಂರಕ್ಷಕರು 


A 


| ರಾಜಶ್ರೀ ಡಾ|| ಡಿ. ವೀರೇಂದ್ರ ಹೆಗ್ಡೆ, ಧರ್ಮಾಧಿಕಾರಿಗಳು ಧರ್ಮಸ್ಥಳ 


| 


ಮಹಾ 
ಪೋಷಕರು 


ಮಾನ್ಯ ಶ್ರೀ ಎ. ಮಂಜು, ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರು ಹಾಗೂ ಅಧ್ಯಕ್ಷರು 
ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು 


ಮಾನ್ಯ ಮುಜರಾಯಿ ಸಚಿವರು 


ಉಪಾಧ್ಯಕ್ಷರು 


ಮಾನ್ಯ ಕಂದಾಯ ಸಚಿವರು 
| 8 | ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು 


ಉಪಾಧ್ಯಕ್ಷರು 
ಸದಸ್ಯರು 


೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೯ , ೨೦೧೬ 


ಭಾಗ ೧ 


9 . 


ಮಾನ್ಯ ಸಾರಿಗೆ ಸಚಿವರು 


ಸದಸ್ಯರು 


10 . 


| 


ಮಾನ್ಯ ಪ್ರವಾಸೋದ್ಯಮ ಸಚಿವರು 


ಸದಸ್ಯರು 


ಮಾನ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


ಸದಸ್ಯರು 


12 . 


ಸದಸ್ಯರು 


ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ಮಾನ್ಯ ಲೋಕೋಪಯೋಗಿ ಸಚಿವರು 


13 . 


ಸದಸ್ಯರು 


14 , 


ಮಾನ್ಯ ಇಂಧನ ಸಚಿವರು 


ಸದಸ್ಯರು 


ಮಾನ್ಯ ಕ್ರೀಡಾ ಮತ್ತು ಯುವಜನ ಸೇವಾ ಖಾತೆ ಸಚಿವರು 


ಸದಸ್ಯರು 


ಜನ ಪ್ರತಿನಿಧಿಗಳು 


1. 


| 


ಅಧ್ಯಕ್ಷರು, ಹಾಸನ ಜಿಲ್ಲಾ ಪಂಚಾಯತ್, ಹಾಸನ 


ಸದಸ್ಯರು 


ಮಾನ್ಯ ಶ್ರೀ ಸಿ.ಎನ್. ಬಾಲಕೃಷ್ಣ, ಶಾಸಕರು, ಶ್ರವಣಬೆಳಗೊಳ ಕ್ಷೇತ್ರ 


ಸದಸ್ಯರು 


| ಮಾನ್ಯ ಶ್ರೀ ಡಿ. ಸುಧಾಕರ್, ಶಾಸಕರು, ಚಳ್ಳಕೆರೆ ಕ್ಷೇತ್ರ 


ಸದಸ್ಯರು 


ಮಾನ್ಯ ಶ್ರೀ ಸಂಜಯ್ ಪಾಟೀಲ್, ಶಾಸಕರು , ಬೆಳಗಾವಿ ಕ್ಷೇತ್ರ 


ಸದಸ್ಯರು 


ಮಾನ್ಯ ಶ್ರೀ ವೀರಕುಮಾರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರು 


ಸದಸ್ಯರು 


ಸರ್ಕಾರಿ ಅಧಿಕಾರಿಗಳು 


ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು 


ಸದಸ್ಯರು 


2 . 


| 


ಸದಸ್ಯರು 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಒಳಾಡಳಿತ ಇಲಾಖೆ 
| ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ | 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಂಧನ ಇಲಾಖೆ 


ಸದಸ್ಯರು 


* 
* 
* 


ಸದಸ್ಯರು 


ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ 


ಸದಸ್ಯರು 


6. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಾರಿಗೆ ಇಲಾಖೆ 


ಸದಸ್ಯರು 


7. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ 


ಸದಸ್ಯರು 


* 
* 
* 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಸತಿ ಇಲಾಖೆ 


ಸದಸ್ಯರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ( ವಿಪತ್ತು ನಿರ್ವಹಣೆ, | ಸದಸ್ಯರು 
ಭೂಮಿ ಮತ್ತು ಯುಪಿಓಆರ್) 


10 . 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಲೋಕೋಪಯೋಗಿ, ಬಂದರು ಮತ್ತು ಸದಸ್ಯರು 
ಒಳನಾಡು ಜಲಸಾರಿಗೆ ಇಲಾಖೆ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ | ಸದಸ್ಯರು 
ಇಲಾಖೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸದಸ್ಯರು 
ವಾರ್ತಾ ಇಲಾಖೆ 


| ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಯುವಜನ ಸೇವಾ ಇಲಾಖೆ 


ಸದಸ್ಯರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


೪೮೩ 


ಆರಕ್ಷಕ ಮಹಾ ನಿರ್ದೇಶಕರು ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು 


ಸದಸ್ಯರು 


15 . | ಜಿಲ್ಲಾಧಿಕಾರಿಗಳು , ಹಾಸನ ಜಿಲ್ಲೆ , ಹಾಸನ 


ಸದಸ್ಯ 


ಕಾರ್ಯದರ್ಶಿ 


16. 


ಜಿಲ್ಲಾ ಪೋಲೀಸ್ ವರಿಷ್ಠಾಧಿಕಾರಿಗಳು, ಹಾಸನ 


ಸದಸ್ಯರು 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಹಾಸನ ಜಿಲ್ಲಾ ಪಂಚಾಯತ್, ಹಾಸನ 


ಸದಸ್ಯರು 


ಅಧ್ಯಕ್ಷರು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು 


ಸದಸ್ಯರು 


19 . 


| ಉಪಾಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಎಸ್. ಆರ್. ಟಿ.ಸಿ. ಬೆಂಗಳೂರು 


ಸದಸ್ಯರು 


20 . 


ನಿರ್ದೇಶಕರು , ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನಂ . 17 ಇನ್‌ಫೆಂಟ್ರಿ | ಸದಸ್ಯರು 
ರಸ್ತೆ, ಬೆಂಗಳೂರು 


ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ನೀರು ಸರಬರಾಜು ಮತ್ತು ಒಳಚರಂಡಿ | ಸದಸ್ಯರು 
ಮಂಡಳಿ, ಬೆಂಗಳೂರು 


22. 


| 


ಸದಸ್ಯರು 


ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು 
ವ್ಯವಸ್ಥಾಪಕರು, ನೈರುತ್ಯ ರೈಲ್ವೆ ವಿಭಾಗ , ಮೈಸೂರು 


ಸದಸ್ಯರು 


24 . | ಮುಖ್ಯ ಅಧೀಕ್ಷಕರು, ಭಾರತೀಯ ಅಂಚೆ ಇಲಾಖೆ, ಹಾಸನ ವಿಭಾಗ 


ಸದಸ್ಯರು 


ಸದಸ್ಯರು 


ಅಧೀಕ್ಷಕರು, ಭಾರತೀಯ ಪುರಾತತ್ವ ಇಲಾಖೆ, ಬೆಂಗಳೂರು 
ನಿರ್ದೇಶಕರು, ಪುರಾತತ್ವ ಇಲಾಖೆ, ಮೈಸೂರು 


ಸದಸ್ಯರು 


27. . 


ಪ್ರಧಾನ ವ್ಯವಸ್ಥಾಪಕರು, ಭಾರತ್ ಸಂಚಾರ ನಿಗಮ ನಿಯಮಿತ, ಹಾಸನ 


ಸದಸ್ಯರು 


| ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, | ಸದಸ್ಯರು 

ಬೆಂಗಳೂರು 
ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು 

ಸದಸ್ಯರು 
ನಿರ್ದೇಶಕರು, ವಾರ್ತಾ ಮತ್ತು ಜನ ಸಂಪರ್ಕ ಇಲಾಖೆ, ಬೆಂಗಳೂರು 

ಸದಸ್ಯರು 


29. 


30 . 


ಕ್ಷೇತ್ರದ ಹಾಗೂ ಸಮಾಜ ಪ್ರತಿನಿಧಿಗಳು 


ಶ್ರೀ ಎಸ್. ಜಿತೇಂದ್ರಕುಮಾರ್, ಕಾರ್ಯಧ್ಯಕ್ಷರು, ಭಗವಾನ್ ಬಾಹುಬಲಿ | ಸದಸ್ಯರು 
ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ - 2018 ಎಸ್ . ಡಿ . ಜೆ. ಎಂ . ಐ . 
ಮ್ಯಾನೇಜಿಂಗ್ ಕಮಿಟಿ ಟ್ರಸ್ಟ್ ( ರಿ), ಶ್ರವಣಬೆಳಗೊಳ, ಹಾಸನ ಜಿಲ್ಲೆ 


2 . 


| 


ಶ್ರೀ ಧರ್ಮಸ್ಥಳ ಸುರೇಂದ್ರಕುಮಾರ್ , ನಂ . 55 ವಿಠಲ್ ಮಲ್ಯ ರಸ್ತೆ , ಬೆಂಗಳೂರು 


ಸದಸ್ಯರು 


3. 


| ಶ್ರೀ ನಿರ್ಮಲಕುಮಾರ ಸೇಥಿ, ನಂ . 5 ಖಂಡೇಲ್ ವಾಲ್ ದಿಗಂಬರ್ ಜೈನ್ ಮಂದಿರ | ಸದಸ್ಯರು 
ಕಾಂಪೌಂಡ್, ರಾಜಾ ಬಜಾರ್‌, ಜೈಸಿಂಗ್‌ಪುರ್‌, ಕಾನಾಟ್ ಪ್ಲೇಸ್, ನವದೆಹಲಿ 


1. 


ಶ್ರೀ ಸತೀಶ್ ಜೈನ್, ಬಿ 8/8, ವಸಂತ ವಿಹಾರ, ನವದೆಹಲಿ - 110052 


ಸದಸ್ಯರು 


ಶ್ರೀಮತಿ ಸರಿತಾ ಮಹೇಂದ್ರಕುಮಾರ್ ಜೈನ್, ಡಿಪಿ - 210, ಎಫ್ - 19 2ನೇ ಹಂತ ಸದಸ್ಯರು 
ಇಂಡಸ್ಟ್ರಿಯಲ್ ಎಸ್ಟೇಟ್, ಅಂಬತ್ತೂರು ಚೆನ್ನೈ - 600058 


R .N .I. No.KARBIL /2001/47147 POSTAL REGN . No . RNP /KA/BGS/2202/2014- 16 | 
Licensed to post without prepayment WPP No. 297 


೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೯ , ೨೦೧೬ 


ಭಾಗ ೧ 


3 . 


ಶ್ರೀ ಅನಿಲ್ ಸೇಥಿ, ನಂ . 8 ಐಕಾನ್, ಐದನೇ ಫ್ಲೋರ್, 100 ಅಡಿ ಮೇನ್ ರೋಡ್ | ಸದಸ್ಯರು 
ಇಂದಿರಾನಗರ, ಹೆಚ್. ಎ . ಎಲ್. 3ನೇ ಹಂತ, ಬೆಂಗಳೂರು- 560075 


4 


| 


ಶ್ರೀ ಜಿ. ವಿಮಲ್ ಭಂಡಾರಿ, ಗೌರಿ ವಿಲ್ಲಾ, ನಂ 27, 2ನೇ ಕ್ರಾಸ್, ಕುಮಾರ್‌ಪಾರ್ಕ್ | ಸದಸ್ಯರು 
( ಪಶ್ಚಿಮ ) ಬೆಂಗಳೂರು 


ಶ್ರೀ ರಾಮಾ ಸಾಹೇಬ್ ಪಾಟೀಲ್, ಶ್ರೀ ಅರಿಹಂತ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಸದಸ್ಯರು 
ಲಿಮಿಟೆಡ್, ವಿದ್ಯಾನಗರ ನಿವಾಸ, ಬೋರಂಗಾವ- 591216, ಚಿಕ್ಕೋಡಿ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ . 


ಶ್ರೀ ವಿನೋದ್ ಬಾಕ್ಸಿವಾಲ್ , ವೀರಸದನ ನಂ .9 ಮಾಡೆಲ್ ಹೌಸ್ಸ್ಟ್ರೀಟ್, ಜೂ ಹತ್ತಿರ , ಸದಸ್ಯರು 
ಇಂದಿರಾನಗರ , ಮೈಸೂರು- 570002 


ಶ್ರೀ ಎಸ್.ಎ . ಸತೀಶ್ ಕುಮಾರ್ , ನಿವೃತ್ತ ಚೀಫ್ ಇಂಜಿನೀಯರ್, ಕೆ. ಪಿ . ಟಿ. ಸಿ.ಎಲ್. | ಸದಸ್ಯರು 
ಬೆಂಗಳೂರು 


ಶ್ರೀ ಪದ್ಮಕುಮಾರ್, ಜಿ. ಪಿ. ಸದಸ್ಯರು, ಎಸ್. ಡಿ. ಜೆ. ಎಂ . ಐ . ಮ್ಯಾನೇಜಿಂಗ್ ಕಮಿಟಿ | ಸದಸ್ಯರು 
ಟ್ರಸ್ಟ್ ( ರಿ) ಶ್ರವಣಬೆಳಗೊಳ- 573135 


ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ ಸಾಧಿಸಿ ಕಾರ್ಯನಿರ್ವಹಿಸಲು ಶ್ರೀ ರಾಕೇಶ್ ಸಿಂಗ್ , ಭಾ . ಆ. ಸೇ ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ಹಾಲು ಮಹಾಮಂಡಳಿ, ಬೆಂಗಳೂರು ಇವರನ್ನು ವಿಶೇಷಾಧಿಕಾರಿಯನ್ನಾಗಿ ನೇಮಕಗೊಳಿಸಿದೆ ಹಾಗೂ ಜಿಲ್ಲಾಧಿಕಾರಿ , ಹಾಸನ ಜಿಲ್ಲೆ 
ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಈ ಆದೇಶವನ್ನು ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ: ರಾಚುಆ / 48 / ಟಿಜಡ್ಪಿ ( ಸಂ ) 2016 ದಿನಾಂಕ: 28. 01 .2016ರಲ್ಲಿ ನೀಡಿರುವ 
ಅನುಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR.388 

- ಬಿ.ಎಸ್ . ನಾಗರತ್ನಮ್ಮ 
S . C -100 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


